ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಕೊಡಗು ಜಿಲ್ಲೆಯಲ್ಲಿನ ಭೂ ಪರಿವರ್ತನೆ ನಿಯಮಗಳ ಕುರಿತು 


ಶ್ರೀಮತಿಎಸ್‌.ವೀಣಾಅಚ್ಚಯ್ಯ(ವಿಧಾನಸಭೆಯಿಂದಚುನಾಯಿತರಾದವರು):- 
1189 (1366) ಮಾನ್ಯ ಕಂದಾಯ ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) 2018 ಮತ್ತು 2019ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದ ಹಿನ್ನೆಲೆಯಲ್ಲಿ ಹಿಂದೆ 
ಇದ್ದ ಭೂ ಪರಿವರ್ತನೆ ನಿಯಮಗಳನ್ನು ತಿದ್ದುಪಡಿ! ಬದಲಾವಣೆ ಮಾಡಲಾಗಿದೆಯೆ; 


(ಆ) ಮಾಡಿದ್ದಲ್ಲಿ, ಬದಲಾವಣೆ ಮಾಡಲಾದ ನಂತರದ ಭೂ ಪರಿವರ್ತನೆ ನಿಯಮಗಳ ಆದೇಶದ ಪ್ರತಿ 
ಒದಗಿಸುವುದು ; 


(ಇ) ಬದಲಾದ ಭೂ ಪರಿವರ್ತನೆ ನಿಯಮಗಳ ನಂತರ ಭೂ ಪರಿವರ್ತನೆಯನ್ನು ಎಷ್ಟು ವಿಸೀರ್ಣ 
ವ್ಯಾಪ್ತಿಗೆ ಮಿತಿಗೊಳಿಸಲಾಗಿದೆ? (ಸಂಪೂರ್ಣ ವಿವರ ನೀಡುವುದು) 


